ಕರ್ನಾಟಿಕ ವಿಧಾನ ಪರಿಷತ್ತು 


ಮಾನ್ಯ ಸದಸ್ಯರ ಹೆಸರು 


ಶ್ರೀ ಎಂ.ನಾರಾಯಣಸ್ವಾಮಿ (ಸ್ಥಳೀಯ ಸಂಸ್ಥೆಗಳ ಕ್ಲೇತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


1224 


ಉತ್ತರಿಸಬೇಕಾದ ದಿನಾಂಕ 


22.09.2021 


ಉತ್ತರಿಸಬೇಕಾದ ಸಚಿವರು 


ವಸತಿ ಮತ್ತು ಮೂಲಸೌಲಭ್ಯ ಅಬಿವೃದ್ದಿ ಸಚಿವರು 


oy ಈ. ಸಂ. ಪ್ರಶ್ನೆ 


'ಉತ್ತರ 


ಯೋಜನೆಯಡಿ 


(ಅ) | ಕಳೆದ 03 ವಷ£ಗಳಿಂದ 
ವಾಜಪೇಯಿ ನಗರ ವಸತಿ 


ಮಂಜೂರು ಮಾಡಲಾದ 
ಮನೆಗಳ ಸಂಖ್ಯೆ ಎಷ್ಟು ; 


2018-19 ನೇ: ಸಾಲಿಗೆ ವಾಜಪೇಯಿ 
ಯೋಜನೆಯಡಿ 36 ಮನೆಗಳನ್ನು ಮಂಜೂರು ಮಾಡಲಾಗಿರುತ್ತದೆ. 
2019-20 ಮತ್ತು 2020-21ನೇ ಸಾಲಿಗೆ ಯಾವುದೇ ಗುರಿಯನ್ನು 
ನಿಗದಿಪಡಿಸಿರುವುದಿಲ್ಲ. 


"| ಅನುದಾನ ವಿಷ್ಟು": 


ಎಷ್ಟು ಅನುದಾನವನ್ನು 


(ಆ) | ಅವುಗಳಲ್ಲಿ 2018-19ನೇ ಸಾಲಿಗೆ ವಾಜಪೇಯಿ ನಗರ ವಸತಿ! 
ಮನೆಗಳು ಯೋಜನೆಯಡಿ 36 ಮನೆಗಳನ್ನು ಮಂಜೂರು ಮಾಡಲಾಗಿದ್ದು, 11 
ಪೂರ್ಣಗೊಂಡಿದೆ; ಮನೆಗಳು ಪೂರ್ಣಗೊಂಡಿದ್ದು, 14 ಮನೆಗಳು ವಿವಿಧ ಹಂತದ 
(ಸಂಪೂರ್ಣ ಪ್ರಗತಿಯಲ್ಲಿರುತ್ತದೆ. ಉಳಿದಂತೆ 11 ಮನೆಗಳು ವಿಗಧಿತ 
ನೀಡುವುದು) ಅವಧಿಯಲ್ಲಿ ಪ್ರಾರಂಬಿಸಿಕೊಳ್ಳದೇ . ಇರುವುದರಿಂದ 

ರದ್ದಗೊಂಡಿರುತ್ತದೆ. 
ವಾಜಪೇಯಿ ನಗರ ವಸತಿ ಯೋಜನೆಯಡಿ ಹಿಂದಿನ 
ಶ್ರೇಣಿಗಳಡಿ ಪ್ರಗತಿಯಲ್ಲಿದ್ದ ಮನೆಗಳನ್ನು ಒಳಗೊಂಡಂತೆ 2018- 
19 ರಿಂದ 2020-21 ರ ಆರ್ಥಿಕ ವರ್ಷಗಳಲ್ಲಿ ಒಟ್ಟು 25,269 
ಮನೆಗಳನ್ನು ಪೂರ್ಣಗೊಳಿಸಲಾಗಿದೆ. ಜಿಲ್ಲಾವಾರು/ ವರ್ಷವಾರು 
ವಿವರಗಳನ್ನು ಅನುಬಂಧ-1 ರಲ್ಲಿ ಒದಗಿಸಲಾಗಿದೆ. | 
(ಇ) | ಬಿಡುಗಡೆ. ಮಾಡಲಾದ ವಾಜಪೇಯಿ ನಗರ ವಸತಿ ಯೋಜನೆಯಡಿ ಹಿಂದಿನ 


ಶ್ರೇಣಿಗೆಳಡಿ 'ಪ್ರಗತಿಯಲ್ಲಿದ್ದ ಮನೆಗಳನ್ನು” ಒಳಗೊಂಡಂತೆ 2018-: 


19 ರಿಂದ 2021-22 ನೇ ಸಾಲಿನ ಆಗಸ್ಟ್‌ ಅಂತ್ಯಕ್ಕೆ ರೂ.297.62 


ಬಿಡುಗಡೆ ಕೋಟಿಗಳನ್ನು ಜಿ.ಪಿ.ಎಸ್‌ ಆಧಾರಿಕ ಭೌತಿಕ ಪ್ರಗತಿಗನುಗುಣವಾಗ್ಗ" 
ಮಾಡಬೇಕಾಗಿದೆ ? . | ಆಧಾರ್‌ ಜೋಡಣೆಗೊಂಡ ಅರ್ಹ ಫಲಾನುಭವಿಗಳ ಬ್ಯಾಂಕ್‌ 
(ವರ್ಷ್ಪಾವಾರು ಹಿತಿ [ಖಾತೆಗೆ ಡಿ.ಬಿಟಿ ಮುಖಾಂತರ ಬಿಡುಗಡ ಮಾಡಲಾಗಿದ್ದು . 
| ನೀಡುವುದು) | ವರ್ಷಾವಾರು ವಿವರ ಈ ಕೆಳಕಂಡಂತಿದೆ. 
(ರೂ.ಕೋಟಿಗಳಲ್ಲಿ) 
ಆರ್ಥಿಕ ವರ್ಷ ಬಿಡುಗಡೆ K 
ಮಾಡಲಾದ ಸ. 
ಅಮುದಾನ 
2018-19 | 179.89 
2019-20 7784 
2020-21 |. 3106 
2021-22 | 883 
- ಒಟ್ಟಿ 297.62 
ಸಂಖ್ಯೆ :ವಇ 356 ಹೆಚ್‌ಎಎಂ 2021 
ಜ್‌ 
(ವಿ. ಸೋಮಣ್ಲಾ) 


ವಸತಿ ಮತ್ತು ಮೂಲಸೌಲಭ್ಯ : 
ಅಭಿವೃದ್ಧಿ ಸಚಿವರು 


ನಗರ ವಸತಿ!" 


Annexure-1 


LCQ-1224 


NN 
| (DO 
೨4 ಪ 


487 


557 
355 
163 
411 
458 
157 
659 
142 


Bengaluru Urban 


Bidar 


Chamarajanagar 


Chikkaballapur 


Chikkamagaluru 


Chitradurga 


DakshinaKannada 


Davanagere 


Gadag 


Haveri 


Kalaburagi 


Bengaluru Rural 


Hassan 


414 


184 
461 


Shivamogga 


Tumakuru 
UttaraKannada 


05 


214 


501 


| __ 19983] 6964] 3322] 


Grand Total 


